ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


೭452 


ಸದಸ್ಯೆರ ಹೆಸರು 


4 


ಶ್ರೀ ಆರ್‌. ಧರ್ಮಸೇನ 
(ಸ್ನಳೀಯ ಸಂಸ್ಥೆಗಳ ಕ್ಷೇತ) 


ಉತ್ತರಿಸಬೇಕಾದ ದಿನಾಂಕ 


30.03.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


ಕ್ರ ಪ್ರಶ್ನೆ ಉತ್ತರ 
ಸಂ 
ಅ) |ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತಿರುವವರ 
ಅಕ್ರಮ ಕಲ್ಲು | ವಿರುದ್ದ ಗಣಿ ಮತ್ತು ಖವಿಜ (ಅಭಿವೃದ್ದಿ ಮತ್ತು ನಿಯಂತ್ರಣ) 
ಗಣಿಗಾರಿಕೆಗಳನ್ನು ಎಷ್ಟು | ಕಾಯ್ದೆ, 1957 ಮತ್ತು ಕರ್ನಾಟಕ ಉಯಪಖನಿಜ ರಿಯಾಯಿತಿ 
ಕಡೆ ಪೆತ್ತೆ ಹಚ್ಚಲಾಗಿದೆ;:ಆ | ನಿಯಮಗಳ, 1994 ರಂತೆ ಮೊಕದ ಮೆಗಳನ್ನು ದಾಖಲಿಸಿ 
ಬಗ್ಗೆ ಸರ್ಕಾರ ತನೊ ಮತ್ತು ದಂಡ ವಿಧಿಸಿ, ಸಂಗ್ರಹಿಸಲು ಕಟ್ಟುವಿಟ್ಟಿನ ಕ್ರಮ 
ಕ್ರಮಗಳೇನು; ಜರುಗಿಸಲಾಗುತ್ತಿದೆ. 
ಸ ಕಳೆದ ಮೂರು ವರ್ಷಗಳಲ್ಲಿ ಅನಧಿಕೃತ ಕಲ್ಲು ಗಣಿಗಾರಿಕೆ | - 
-, | ನಡೆಸುತ್ತಿದ್ದ 1259 ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದ್ದು | 
ಎ | ಅನಧಿಕೃತ ಗಣಿಗಾರಿಕೆ' ನಡೆಸುತ್ತಿದ್ದವರ ವಿರುದ್ದ 324 
| ಮೊಕದ್ದಮೆಗಳನ್ನು ದಾಖಲಿಸಿ, ರೂ. ೭90313 ಲಕ್ಷಗಳ | 
' |ಬೆಂಡವನ್ನು ಸಂಗಹಿಸಲಾಗಿರುತ್ತದೆ: ' i 
| ವಿವರಗಳು ಕೆಳಕ೦ಡಂತಿವ: 
ಕೆಲುಗಣಿಗಾರಿಳ : (ರೂ.ಲಕ್ಷಗಳಲ್ಲಿ) 
11ಕ | ವರ್ಷ ಪತ್ತೆಹಚ್ಚಿದ | ದಾಖಲಿಸಿರುವ [ ಪಸೂಲಾದ 
| ಸಂ ಪ್ರಕರಣ | ಮೊಕದ್ದಮೆ ದಂಡ . 
| ಗು ಗಳ ಸಂಖೆ 
1. |2018-19 413. 108 5 1213.37 
2 |2019-20 266 117 908.70 
4° [13 [2020-21 580 "99 781.06 
ಸ ನ ಒಟ್ಟು 1259 324 2903.13 
vd 3 ಸ ¥ 
ಆ) | ಅಕ್ರಮ, : ಗಣಿಗಾರಿಕೆ | ಅಕ್ರಮ ಗಣಿಗಾರಿಕೆ ತಡೆಗಟ್ಟಲು ' ಪ್ರಮ ಕೈಗೊಳ್ಳದ! ' 
ನಡೆಯುತ್ತಿದ್ದರೂ ಕ್ರಮ ' ಅಧಿಕಾರಿಗಳ ವಿರುದ್ಧ ಕರ್ನಾಟಿಕ ನಾಗರಿಕ ಸೇವಾ (ನಡತ) 
|] ಕೈಹೊಳ್ಳದ ; ಅಧಿಕಾರಿಗಳ | ವಿಯಮಗಳು, 1966 ರಂತೆ ಶಿಸ್ತು , ಶಮ ಕೈಗೊಳ್ಳಲಾಗಿರುತ್ತದೆ. 
ಮೇಲೆ 'ಯಾವ ಕ್ರಮ ಮ 4 


ಕೈಗೊಳ್ಳಲಾಗಿದ; . ೬. 


-2- 


ಇ) | ಅಕ್ರಮ ಗಣಿಗಾರಿಕೆಗೆ 
ಸಂಗ್ರಹಿಸಿದ್ದ ಸ್ಫೋಟಕಗಳು 


ಚಾಮರಾಜನಗರ ಜಿಲ್ಲೆ ಮತ್ತು ತಾಲ್ಲೂಗ್ಟು, 
ಮಕ್ಕಡಹಳ್ಳಿ ಗ್ರಾಮದಲ್ಲಿ ಶ್ರೀ ಸಾಮಿ ಎಂಬುವರು 


ಸ್ಫೋಟಿಸಿ ಐಷ್ಟು ಕಡೆ 
ಅನಾಹುತಗಳು ಸಂಭವಿಸಿವೆ; 


ಅವಾಹುತಕ್ಕೊಳಗಾದವರಿಗೆ 
ಯಾವ "ರೀತಿಯ 
ಪರಿಹಾರಗಳನ್ನು 
ನೀಡಲಾಗಿದೆ? 


ಪರವಾನಗಿ ಹೊಂದಿರುವ ಕಲ್ಲುಗಣಿ ಗುತ್ತಿಗೆ ಪ್ರದೇಶದಲ್ಲಿ 
ಇಟ್ಟಿದ್ದ ಸ್ಫೋಟಕ ಸಿಡಿದು, ದಿನಾ೦ಕ 28.12.2020 ರಂದು 
ಶ್ರೀ ಮಹದೇವಶೆಟ್ಟಿ ಎಂಬುವರು ಮೃತಪಟ್ಟಿರುತ್ತಾರೆ. ಈ 
ಸಂಬಂಧ ಚಾಮರಾಜನಗರ ಗ್ರಾಮೀಣ ಪೊಲೀಸ್‌ 
ಠಾಣೆಯಲ್ಲಿ ದಿನಾಂಕ 29.12.2020 ರಂದು ಪ್ರಕರಣ 
ಸಂಖ್ಯೆ 141/2020 ದಾಖಲಾಗಿರುತ್ತದೆ. ಕಲ್ಲುಗಣಿ 
ಗುತ್ತಿಗೆದಾರರು ಮೃತರ ಕುಟುಂಬದ ಸದಸ್ಯರಿಗೆ ರೂ.5.00 
ಲಕ್ಷಗಳ ಪರಿಹಾರ ನೀಡಿರುತ್ತಾರೆ. 


ಶಿವಮೊಗ್ಗ ಜಿಲ್ಲೆ ಮತ್ತು ತಾಲ್ಲೂಕು, ಕಲ್ಲಗಂಗೂರು 
ಗ್ರಾಮದಲ್ಲಿ ನಡೆದ ಸ್ಫೋಟದಲ್ಲಿ ಮೃತರಾದ 06 ಜನರಿಗೆ 
ತಲಾ ರೂ.5.00 ಲಕ್ಷ: ಪರಿಹಾರವನ್ನು ಘೋಷಿಸಲಾಗಿದೆ. 
ಈ ಪೈಕಿ ಇಬ್ಬರು ಮೃತ ಕುಟುಂಬದ ವ್ಯಕಿಗಳಿಗೆ 
ಈಗಾಗಲೆ" ಪರಿಹಾರ ವಿತರಣೆ ಮಾಡಲಾಗಿದೆ. " 


Bd ಆರು ಜನಗಳ ಪೈಕಿ ಪ್ರದೇಶದ 


'ಮೂರು ಜನ ವ್ಯಕ್ತಿಗಳು ಮೃತಪಟ್ಟಿದ್ದು, ಆರನೇ ವ್ಯಕ್ತಿಯ 
ಮತ: ಹ ಗುರುತಿಸಲು ಸಾಧ್ಯವಾಗಿರುವುದಿಲ್ಲ, : 


ತ ಜಿಲ್ಲೆ ಗುಡಿಬಂಡೆ ಶಾಲು, 
ಹಿರೇನಾಗವಲ್ಲಿ (ವರ್ಲಕೊಂಡ) ಗ್ರಾಮದಲ್ಲಿ ನೆಡೆದ 
ಸ್ಫೋಟದ ಘಟನೆಯಲ್ಲಿ ಆರು ಜನ 'ಮೃತಪಟ್ಟಿದ್ದು, 
ಮೃತ: ಕುಟುಂಬದವರಿಗೆ ತಲಾ ` ರೂ.5.00 ಅಸ್ಪಗಳ 
ಫಢಿಜಾಲಯಫಿ ನಲಾಗರತ್ಯದ್‌ 


[3 


ಸಂಖ್ಯೆ ಸಿಐ 642 ಎ೦ಎಂ೦ಎನ್‌ 2021 


(ಆಚಾರ್‌ ಹಾಲಷ್ಟ ಬಸಪ್ಪ) 


Ne | ಮ ಗಣಿ ಮತ್ತು ಭೂವಿಜ್ಞಾನ ಹಾಗೂ N 


"ಮಹಿಳಾ ಮತ್ತು ಮಕ್ಕಳ ಅಭಿಮದ್ದಿ ಮತ್ತು 


4 ವಿಕಲಚೇತೆಸರ, ಹಿರಿಯ ನಾಗರಿಕರ 


ಸಬಲೀಕರಣ ಸಚಿವರು. 


Ny 
y 


Ws k 


